ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 


ಖಾಸಗಿ ವ್ಯಕ್ತಿಗಳ ವಾಹನ ಪ್ರವೇಶವನ್ನು ನಿರ್ಬಂಧಿಸುವ ಬಗ್ಗೆ 
ಶ್ರೀ ಎನ್‌. ರವಿಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು) - 
395 (239) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಖಾಸಗಿ ವ್ಯಕ್ತಿಗಳಿಗೆ ವಿಧಾನ ಸೌಧ ಪ್ರವೇಶಿಸಲು ಅನುವಾಗುವಂತೆ ವಾಹನ ಪಾಸುಗಳನ್ನು ನೀಡಲು ಯಾರು ಶಿಫಾರಸು 
ಮಾಡಿರುತ್ತಾರೆ; ದಿನಾಂಕ;24.09.2020 ರ ಪ್ರಶ್ನೆ ಸಂಖ್ಯೆ 652 ಕೈ ನೀಡಿದ ಉತ್ತರದಲ್ಲಿ ತಿಳಿಸಿದಂತೆ 296 ಖಾಸಗಿ ವ್ಯಕ್ತಿಗಳಿಗೆ 
ಪಾಸು ನೀಡಲು ಶಿಫಾರಸ್ಸು ಮಾಡಿದವರ ಹೆಸರು ಮತ್ತು ದೂರವಾಣಿ ಸಂಖ್ಯೆಯೊಂದಿಗೆ ಮಾಹಿತಿ ನೀಡುವುದು; ಯಾವ 
ಕಾರಣಗಳಿಗೆ ಖಾಸಗಿ ವ್ಯಕ್ತಿಗಳಿಗೆ ವಾಹನ ಪಾಸುಗಳನ್ನು ನೀಡಲಾಗಿದೆ; 


(ಆ) ಖಾಸಗಿ ವ್ಯಕ್ತಿಗಳಿಗೆ ಎಷ್ಟು ಅವಧಿಯ ಪಾಸು ನೀಡಲಾಗುತ್ತದೆ; ಅದಕ್ಕೆ ಕಾರಣಗಳೇನು; ಖಾಸಗಿ ವ್ಯಕ್ತಿಗಳು ತಮ್ಮ 
ವಾಹನದಲ್ಲಿ ದಿನ ಪ್ರತಿ ವಿಧಾನ ಸೌಧಕ್ಕೆ ಬರುತ್ತಾರೆಯೇ; ಸೀಮಿತ ಅವಧಿಯ ಪಾಸುಗಳನ್ನು ನೀಡುವ ಬಗ್ಗೆ ಸರ್ಕಾರದ 
ನಿಲುವೇನು; 


(ಇ) ಖಾಸಗಿ ವ್ಯಕ್ತಿಗಳು ರಾಜ್ಯದ ಶಕ್ತಿ ಕೇಂದ್ರಕ್ಕೆ ತಮ್ಮ ಸ್ವಂತ ವಾಹನದಲ್ಲಿ ಪ್ರವೇಶಿಸಿ ನಿಲುಗಡೆಗೊಳಿಸುತ್ತಿದ್ದು ಇದು ವಿಧಾನ 
ಸೌಧ ಮತ್ತು ಮುಖ್ಯಮಂತ್ರಿ ಹಾಗೂ ಸಚಿವರುಗಳ ಭದ್ರತೆಗೆ ಧಕ್ಕೆಯುಂಟು ಮಾಡಿದಂತಾಗಲಿಲ್ಲವೆ; ಈ ರೀತಿಯಾಗಿ ಖಾಸಗಿ 
ವ್ಯಕ್ತಿಗಳಿಗೆ ವಾಹನ ಪಾಸು ನೀಡುವ ಸಮಯದಲ್ಲಿ ಪೊಲೀಸ್‌ ವೆರಿಫಿಕೇಶನ್‌ ಮಾಡಲಾಗುತ್ತಿದೆಯೇ; ಈ ಕುರಿತು ಸರ್ಕಾರದ 
ನಿಲುವೇನು; 


(ಈ) ಈ ರೀತಿಯಾಗಿ ಖಾಸಗಿ ವ್ಯಕ್ತಿಗಳಿಗೆ ವಾಹನ ಪಾಸುಗಳನ್ನು ಪಡೆದುಕೊಂಡಿರುವ ವ್ಯಕ್ತಿಗಳಿಂದ ಮುಖ್ಯಮಂತ್ರಿ ಹಾಗೂ 
ಮಂತ್ರಿಗಳ ಭದ್ರತೆಗೆ ಧಕ್ಕೆಯುಂಟಾದಲ್ಲಿ ಪಾಸು ನೀಡಿದ ಶಾಖೆಯ ಶಾಖಾಧೀಕ್ಷಕರು, ಉಪ ಕಾರ್ಯದರ್ಶಿಯವರ ಮೇಲೆ 
ಸರ್ಕಾರ ಕ್ರಮ ಕೈಗೊಳ್ಳುವುದೇ; ಈ ಕುರಿತು ಸರಕಾರದ ನಿಲುವೇನು? 


